ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 1237 
ಉತ್ತರಿಸಬೇಕಾದ ದಿನಾಂಕ 22.09.2021 
ಸದಸ್ಯರ ಹೆಸರು | ಶ್ರೀ ಸುನೀಲಗೌಡ ಬಸನಗೌಡ ಪಾಟೀಲ 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ Urban Property | ಕರ್ನಾಟಿಕ ಸರ್ಕಾರವು ಮೈಸೂರು, ಶಿವಮೊಗ್ಗ, ಮತ್ತು 
Ownership Records | ಮಂಗಳೂರು ನಗರಗಳಲ್ಲಿ ನಗರಾಸ್ತಿ. ಮಾಲೀಕತ್ವದ 
(U.P.O.R) ಹಕ್ಕು ದಾಖಲೆ ಯೋಜನೆ ರಣಿan Property. 


ಯೋಜನೆಯು ಪ್ರಸ್ತುತ 
ಯಾವ ಹಂತದಲ್ಲಿದೆ; 
ಸದರಿ ಯೋಜನೆಗೆ 
ಇಲ್ಲಿಯವರೆಗೆ ಖರ್ಚಾದ 
ಒಟ್ಟು ಹಣ ಎಷ್ಟು; 


Ownership Record (UPOR) ಯನ್ನು. Public Private 


Partnership ಮಾದರಿಯಲ್ಲಿ, ಅನುಷ್ಠಾನ 
ಗೊಳಿಸಲಾಗುತ್ತಿದ್ದ, ಪ್ರಸ್ತುತ ಹಂತವು ಈ 
ಕೆಳಗಿನಂತಿದೆ. 

> ಮೈಸೂರು ನಗರದಲ್ಲಿ, 3,24,032 


ಆಸ್ಲಿಗಳನ್ನು ಸವಿಸ್ತಾರ ಅಳತೆ ಮಾಡಿ ನಕ್ಷೆ 
ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ 1,85,110 ಗಳಿಗೆ 
ಕರಡು ಪಿ.ಆರ್‌. ಕಾರ್ಡ್‌ ಸಿದ್ದಪಡಿಸಲಾಗಿದೆ. 

» ಶಿವಮೊಗ್ಗ ನಗರದಲ್ಲಿ 1,00,876 ಆಸ್ತಿಗಳನ್ನು 
ಸವಿಸ್ತಾರ ಅಳತೆ ಮಾಡಿ ನಕ್ಷೆ 
ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ 66,640 ಗಳಿಗೆ 
ಕರಡು ಪಿ.ಆರ್‌. ಕಾರ್ಡ್‌ ಸಿದ್ಧಪಡಿಸಲಾಗಿದೆ. 

>» ಮಂಗಳೂರು ನಗರದಲ್ಲಿ 1,59,000 
ಆಸ್ಲಿಗಳನ್ನು ಸವಿಸ್ತಾರ ಅಳತೆ ಮಾಡಿ ನಕ್ಷೆ 
ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ 70, 020 ಗಳಿಗೆ 
ಕರಡು ಪಿ.ಆರ್‌. ಕಾರ್ಡ್‌ ಸಿದ್ಧಪಡಿಸಲಾಗಿದೆ. 


ಸದರಿ ಯೋಜನೆಗೆ ಸನ್‌ 2009-2010ನೇ ಸಾಲಿನಿಂದ 
2020-2021ನೇ ಸಾಲಿನವರೆಗಿನ ವೆಚ್ಚದ ಮಾಹಿತಿ ಈ 
ಕೆಳಗಿನಂತೆದೆ. 


» 12 ವರ್ಷಗಳಲ್ಲಿ ಆಯವ್ಯಯದಲ್ಲಿ ರಾಜ್ಯ 
ಸರ್ಕಾರವು ಒಟ್ಟು ರೂಂ ಕೋಟಿ 
ಅನುದಾನವನ್ನು ಮಂಜೂರು ಮಾಡಿರುತ್ತದೆ. 

» 12 ವರ್ಷಗಳಲ್ಲಿ ರೂ299 ಕೋಟಿ 
ಅನುದಾನವನ್ನು ಯೋಜನಾ ಅನುಷ್ಠಾನಕ್ಕೆ 


ಬಿಡುಗಡೆ ಮಾಡಿರುತ್ತದೆ. 

> ಇಲಾಖೆಯು 12 ವರ್ಷಗಳಲ್ಲಿ 
ಅಗತ್ಯತೆಗನುಸಾರವಾಗಿ ರೂ.1600 ಕೋಟಿ 
ಮಾತ್ರ ವೆಚ್ಚ ಮಾಡಿರುತ್ತದೆ. 


> 12 ವರ್ಷಗಳಲ್ಲಿಉಳಿದ ರೂ.799 ತೋಟಿ 
ಮೊತ್ತವನ್ನು ಕಾಲಾನುಕ್ರಮದಲ್ಲಿ ಸರ್ಕಾರಕ್ಕೆ 


.. ಮರು ಅಧ್ಯರ್ಪಣೆಯಾಗಿರುತ್ತದೆ. 


ಆ ಸದರಿ ಯೋಜನೆಯಲ್ಲಿ | ಈ ಯೋಜನೆಯು ಪ್ರಾರಂಭವಾದಾಗಿನಿಂದ 
ನಡೆದ ಅವ್ಯವಹಾರವು | ಇದುವರೆಗೂ ಯಾವುದೇ ಅವ್ಯವಹಾರವು ನಡೆದಿರುವ 
ಸರ್ಕಾರದ ಗಮನಕ್ಕೆ | ಬಗ್ಗೆ ಸರ್ಕಾರಕ್ಕೆ ಯಾವುದೇ ದೂರು ಸ್ನೀತೃತಿ 
ಬಂದಿದೆಯೇ; ಯಾಗಿರುವುದಿಲ್ಲ. 

ಬಂದಿದ್ದಲ್ಲಿ: `ಈ ಬಗ್ಗೆ 
ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಸದರಿ 
ಯೋಜನೆಗೆ 
ಸಂಬಂಧಪಟ್ಟಂತೆ 
ಸಂಪೂರ್ಣ 
ಮಾಹಿತಿಯನ್ನು 
ದಾಖಲೆಗಳೊಂದಿಗೆ 
ನೀಡುವುದು) 


ಕಂಇ 167 ಎಂಆರ್‌ಆರ್‌ 2021 ಡ್‌ 


ಅಶೋಕ) 
ಕಂದಾಯ ಸಚಿವರು 


